ಸ ಮನ 


ಕರ್ನಾಟಕ ವಿಧಾನ ಪರಿಪತ್ತು 
ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 964 
ಮಾನ್ಯ ಸದಸ್ಯರ ಹೆಸರು ಶ್ರೀ ವಿಜಯ ಸಿಂಗ್‌ (ಸ್ಮಳೀಯ ಸಂಸ್ಥೆಗಳ ನತು) 
ಉತ್ತರಿಸಬೇಕಾದ ದಿನಾಂಕ: 20.09.2021 


ಉತ್ತರಿಸುವ ಸಚಿವರು: ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು 

ಶ್ರ. ಪ್ರಶ್ನೆ ಉತ್ತರ 

ಸಂ 

ಅ | ಬೀದರ್‌ ಜಿಲ್ಲೆಯಲ್ಲಿ ಕೋವಿಡ್‌ ಸೋಂಕಿನಿಂದ ಬೀದರ್‌ ಜಿಲ್ಲೆಯಲ್ಲಿ ಕೋವಿಡ್‌ 
ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ | ಸೋಂಕಿನಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು 
ಮೃತಪಟ್ಟವರ ಸಂಖ್ಯೆ ಎಷ್ಟು: (ವಿವರ |391 ಜನರು ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ | 
ನೀಡುವುದು) ' ಒಟ್ಟು 5 ಜನರು ಮೃತಪಟ್ಟೆರುವ ಪ್ರಕರಣಗಳು | 

Ee ವರದಿಯಾಗಿರುತವೆ. 

ಆ | ಬೀದರ್‌ ಜಿಲ್ಲೆಯ ಕೋವಿಡ್‌ ಸೋಂಕಿನಿಂದ ಬೀದರ್‌ ಜಿಲ್ಲೆಯಲ್ಲಿ ಕೋವಿಡ್‌ 
ಮೃತಪಟ್ಟವರ ಬಗ್ಗೆ ಗೊಂದಲವಿರುವುದು | ನೆಗೆಟಿವ್‌ ಇದ್ದರೂ ಸೋಂಕಿನ ಲಕ್ಷಣಗಳಿಂದ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; |] ಸರ್ಕಾರಿ ಹಾಗೂ ಖಾಸಗಿ ಆಸ್ಪತೆಗಳಲ್ಲಿ 

ಇ | ಬೀದರ್‌ ಜಿಲ್ಲೆಯಲ್ಲಿ ಕೋವಿಡ್‌ ನೆಗೆಟಿವ್‌ | ಇದುವರೆವಿಗೂ ಯಾವುದೇ 'ಮರಣಗಳು 
ಇದ್ದರು ಸೋಂಕಿನ ಲಕ್ಷಣಗಳಿಂದ ಸರ್ಕಾರಿ; ವರದಿಯಾಗಿರುವುದಿಲ್ಲ. 

` ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಮೃತಪಟ್ಟವರ 5 

ಸಂಖ್ಯೆ ಎಷ್ಟು; (ವಿವರ ನೀಡುವುದು) ; 

ಈ | ಕೋವಿಡ್‌ ಸೋಂಕಿನಿಂದ ಮೃತಪಟ್ಟವರ ! ಕೋವಿಡ್‌-19 ವೈರಸ್‌ ಸೋಂಕಿವಿಂದಾಗಿ 
ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ | ದುಡಿಯುವ ಸದಸ್ಯರನ್ನು 


ಒದಗಿಸುವ ಯೋಜನೆ ಇದೆಯೇ? 


ಕಳೆದುಕೊಂಡಂತಹ ಬಡತನ ರೇಖೆಗಿಂತ 
ಕೆಳಗಿರುವ (ಬಿಪಿಎಲ್‌) ಕುಟುಂಬಕ್ಕೆ ರೂ.1.00 
ಲಕ್ಷ ಗಳನ್ನು ಆರ್ಥಿಕ ನೆರವನ್ನು ನೀಡಲು 
ಸರ್ಕಾರದ ಆಬೇಶ ಸಂಖೈೆ:ಕ೦ಇ 294 ಟೆಎನ್‌ 
ಆರ್‌ 2021 ದಿ:08.07.2021 ರಲ್ಲಿ 
ಅನುಮೋದನೆ ನೀಡಲಾಗಿದೆ. 


ಆಕುಕ 129 ಎಸ್‌ಎ೦ಬಂ 2021 


——— 


[ಕಸಧಾಕರ್‌) 
ಆರೋಗ್ಯ ಮತ್ತು. ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


